ಕರ್ನಾಟಕ ವಿಧಾನ ಪರಿಷತ್ತು 


758 
ಶ್ರೀ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 
ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


ಮರಿತಿಬ್ಬೇಗೌಡ. 


17-12-2018 
ಸಮಾಜ ಕಲ್ಯಾಣ ಸಚಿವರು 


ಕ.ಸಂ ಪ್ರಖ್ನೆ - ಉತ್ತರ 

ಅ) | ಕರ್ನಾಟಕ ವಸತಿ ಶಿಕಣ ಸಂಸ್ಥೆಗಳ 
ವ್ಯಾಪ್ತಿಯಲ್ಲಿ ಬರುವ ಶಾಲೆಯಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಪ್ರಾಂಶುಪಾಲರು ಹೌದು 
ಹಾಗೂ ಸಹ ಶಿಕ್ಸ್‌ಕರುಗಳಿಗೆ ಸಾರ್ವಜನಿಕ 
ಶಿಕ್ಷಣ ಇಲಾಖೆಯ ವ್ಯಾಪ್ತಿಯ 
ಸರ್ಕಾರಿ/ಅನುದಾನಿತ ಶಿಕ್ಷಕರಿಗೆ 
ದಿನಾಂಕ:01.01.2016 ರಿಂದ ನೀಡಿರುವಂತೆ 
ಒಂದು ಹೆಚ್ಚುವರಿ ವೇಠನ ಬಡ್ತಿಯನ್ನು 
ನೀಡದೆ ಇರುವುದು ಸರ್ಕಾರದ ಗಹುಣಕ್ಕೆ 
ಬಂದಿದೆಯೇ; . ' 

ಆ) ಹಾಗಿದ್ದಲ್ಲಿ, ಸಮಾನಾಂತರ ಹುದ್ದೆಯಲ್ಲಿ ವಸತಿ ಶಾಲೆಗಳ ಪ್ರಾಂಶುಪಾಲರು ಮತ್ತು 
ಕಾರ್ಯನಿರ್ವಹಿಸುತ್ತಿರುವ ಸದರಿಯವರಿಗೆ | ಸಹ ಶಿಕ್ನಕರಿಣೆ ಹೆಚ್ಚುವರಿ ವೇತನ ಬಡ್ತಿಯನ್ನು ಈ 
ಒಂದು ಹೆಚ್ಚುವರಿ ವೇತನ ಬಡ್ತಿಯನ್ನು ಕೆಳಕಂಡ ಕಾರಣಗಳಿಂದ ನೀಡಿರುವುದಿಲ್ಲ. ಆರ್ಥಿಕ 
ನೀಡದಿರಲು ಕಾರಣಗಳೇನು; | ಇಲಾಖೆಯು ಈ ಕೆಳಕಂಡ ಕಾರಣಗಳನ್ನು. ನೀಡಿ |: 

ಪ್ರಸ್ತಾವನೆಯನ್ನು ತಿರಸ್ಕರಿಸಿದೆ. 

(1) 01.07.2017 ರಿಂದ ಪರಿಷ್ಕೃತ ವೇತನ ಶ್ರೇಣಿಯು 

ಜಾರಿಗೆ ತಂದಿರುವುದರಿಂದ, 2012ರ ಪರಿಷ್ಕೃತ 

ಶ್ರೇಣಿಯು ನಿರಶನಗೊಂಡಿರುತ್ತದೆ. 

(2) ಶಿಕ್ಷಣ ಇಲಾಖೆಯ ಶಿಕ್ಷಕರುಗಳಿಗೆ ಮಂಜೂರು 

ಮಾಡಲಾದ ಹೆಚ್ಚುವರಿ ವೇತನ ಬಡ್ತಿಯನ್ನು 

ದಿನಾಂಕ: 01.11.2018 ರಿಂದ ಜಾರಿಗೆ ಬರುವಂತೆ 
K ರದ್ದುಪಡಿಸಲಾಗಿರುತ್ತದೆ. ಆದುದರಿಂದ ವಸತಿ ಶಾಲಾ 

ಶಿಕ್ಷಕರುಗಳಿಗೆ ಈ ಸೌಲಭ್ಯವನ್ನು ವಿಸ್ತರಿಸಲು 

ಅವಕಾಶವಿರುವುದಿಲ್ಲ. ಆದಾಗ್ಯೂ ಈ ಕುರಿತು 

- ಪರಿಶೀಲಿಸಲಾಗುತ್ತಿದೆ. 

ಇ] ಯಾವ ಕಾಲಮಿತಿಯಲ್ಲಿ ಹೆಚ್ಚುವರಿ 
ಬಡ್ತಿಯನ್ನು ಮಂಜೂರು ಮಾಡಲಾಗುವುದು; ಪರಿಶೀಲನೆಗೆ ಒಳಪಟ್ಟಿರುತ್ತದೆ. 

(3) ಸದರಿ ಬ್ಧಂದಿಗೆ `ಕಕ್ನಣ  ಇಲಾಖೇಯಲ್ಲಿನ 
ಸಿಬ್ಬಂದಿಗೆ ನೀಡುವಂತೆ ಮುಂಬಡ್ತಿ ಸೌಲಭ್ಯ ಹೌದು 
ಇಲ್ಲದೆ ಇರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೆ; 


ಮತ್ತು ನೇಮಕಾತಿ 
ರೂಪಿಸಲಾಗುವುದೇ; 


(ಉ)'] ಹಾಗಿದ್ದಲ್ಲಿ ಮುಂಬಡ್ತಿ 


ಕಲ್ಪಿಸಲಾಗುವುದು? 


| ₹ಊ) 1 ಯಾವ `ಕಾಲಮುತಹಲ್ಲಿ 


ಬಡ್ತಿಗೆ ಅವಕಾಶ 


ಸಂಘದ ವೃಂದ ಮತ್ತು ನೇಮಕಾತಿ ನಿಯಮದನ್ವಯ 
ಸಹಶಿಕ್ಸಕರಿಗೆ ಪದೋನ್ನತಿ ನೀಡಲು 05 ವರ್ಷಗಳ 
ತೃಪ್ತಿಕರ ಸೇವೆಯನ್ನು ಶಿಕ್ಷಕರ ಹುದ್ಯೆಯಲ್ಲಿ 
ಪೂರ್ಣಗೊಳಿಸುವ ನಿಯಮವಿರುತ್ತದೆ. ಕೆಲವು 
ಶಿಕ್ಷಕರು ಈ ಅವಧಿಯನ್ನು 2016-17 ಮತ್ತು 
2017-18ನೇ ಸಾಲಿನಲ್ಲಿ ಪೂರ್ಣಗೊಳಿಸಿರುತ್ತಾರೆ. k 
309 ಪ್ರಾಂಶುಪಾಲರ ಹುದ್ದೆಗಳಿಗೆ ನೇರ ನೇಮಕಾತಿ 
ಮೂಲಕ ಭರ್ತಿ ಮಾಡಲು ಕರ್ನಾಟಕ ಲೋಕ ಸೇವಾ 
ಆಯೋಗ ಅಧಿಸೂಚನೆ ಹೊರಡಿಸಿತ್ತು. ಈ 
ಅಧಿಸೂಚನೆಯನ್ನು ಪ್ರಶ್ನಿಸಿ ಕೆಲವು ಶಿಕ್ಟಕ್ಸೆರು ಮಾನ್ಯ 
ಕರ್ನಾಟಕ ಉಚ್ಛ ನ್ಯಾಯಾಲಯದಲ್ಲಿ ರಿಟ್‌ ಅರ್ಜಿ 
ಸಂಖ್ಯೆ:40229/2017 (ಖಸ್‌-ಪಿಆರ್‌ಒ)ನ್ನು 
ದಾಖಲಿಸಲಾಗಿದೆ. ಮಾನ್ಯ ನ್ಯಾಯಾಲಯವು ಶೇ.50 
ರಷ್ಟು ಹುದ್ದೆಗಳನ್ನು ಮಾತ್ರ ನೇಮಕಾತಿ 
ಮಾಡಿಕೊಳ್ಳಲು ತಿಳಿಸಿದೆ. ಸರ್ಕಾರವು ಪದೋನ್ಸತಿಗೆ 
ಲಭ್ಯವಿರುವ" ಪ್ರಾಂಶುಪಾಲರ ಹುದ್ದೆಗಳನ್ನು ಪರಿಗಣಿಸಿ 
ಪದೋನ್ನತಿ ನೀಡಲಾಗುವುದು. 

ಸಂಘದ ಮುಂಬಡ್ತಿ ಸಮಿತಿಯನ್ನು ದಿ:31.07.2018 
ರಂದು ರಚಿಸಲಾಗಿದೆ. ಸಂಘದ ವೃಂದ ಮತ್ತು 
ನೇಮಕಾತಿ ನಿಯಮದನ್ವಯ ಸಹಶಿಕ್ಷಕ ಪೃಂದದ 


ಹುದ್ದೆಗಳಿಂದ k ಪಾಂಶುಪಾಲರ ಹುದ್ದೆಗಳಿಗೆ 
ಮುಂಬಡ್ತಿ/ಪದೋನ್ಸತಿ , ನೀಡಲು ಕ್ರಮ 
ವಹಿಸಲಾಗುತ್ತಿದೆ. ' 


ಸಕಐ 638 ಮೊದೇಶಾ 2018 


ಜ MR 


